ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಡಿಸೆಂಬರ್ ೨೫ , ೨೦೧೪ ( ಪುಷ್ಯ ೪, ಶಕ ವರ್ಷ ೧೯೩೬ ) 
Bengaluru , Thursday, December 25 , 2014 ( Pushya 4 , Shaka Varsha 1936 ) 


ಸಂಪುಟ ೧೪೯ 
Volume 149 | 


ಸಂಚಿಕೆ ೫೧ 
Issue 51. 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಕ್ರಮ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 155 ಎಲೆಸೇ 2014 , ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್ , 2014. 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯ ಈ ಕೆಳಕಂಡ ಗ್ರೂಪ್ "ಎ " ಮತ್ತು " ಬಿ" ವೃಂದದ ಅಧಿಕಾರಿಗಳನ್ನು ಅವರ ಹೆಸರಿನ 
ಮುಂದೆ ನಮೂದಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು - 1958ರ 
ನಿಯಮ 95 (1) ರನ್ವಯ ಅನುಮತಿ ನೀಡಲಾಗಿದೆ. 

60 ವರ್ಷ ವಯೋಮಿತಿ ವಯೋನಿವೃತ್ತಿ 
ನೌಕರರ ಹೆಸರು ಮತ್ತು ಪದನಾಮ 

ಜನ್ಮ ದಿನಾಂಕ 
ಸಂಖ್ಯೆ 

- ಪೂರೈಸುವ ದಿನಾಂಕ ದಿನಾಂಕ 
ಗ್ರೂಪ್ " ಎ " ಅಧಿಕಾರಿಗಳು 

ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಜಂಟಿ ನಿರ್ದೇಶಕರು 
ಶ್ರೀ ಸಿ. ಅಶ್ವತ್ಥ ನಾರಾಯಣ, 

17 - 05 - 1955 

16 - 05 - 2015 31 - 05 - 2015 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಜಂಟಿ ನಿರ್ದೇಶಕರು 
ನಿಯೋಜನೆಯಲ್ಲಿ ಯೋಜನೆ, ಸಾಂಖ್ಯಿಕ, ಮಾಹಿತಿ ತಂತ್ರಜ್ಞಾನ 
ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವರ ಆಪ್ತ ಕಾರ್ಯದರ್ಶಿ, 
ಬೆಂಗಳೂರು 
ಶ್ರೀ ಡಿ.ಜಯಪ್ರಕಾಶ್, 

09 - 06 - 1955 

08 - 06 - 2015 30 - 06 - 2015 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಜಂಟಿ ನಿರ್ದೇಶಕರು 
( ಲೆಕ್ಕಪರಿಶೋಧನೆ -2), ನಿರ್ದೇಶಕರ ಕಛೇರಿ, ಬೆಂಗಳೂರು 

ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು 
ಶ್ರೀ ಕೆ.ಎನ್.ದೇವರಾಜ್ , 

30 - 04 - 1955 29 - 04 - 2015 

30 - 04 - 2015 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು, 
ಬೀದರ್ ಜಿಲ್ಲೆ , ಬೀದರ್‌. 
ಶ್ರೀ ಸಿ. ಮಹದೇವಯ್ಯ , 

01 - 05 - 1955 

30 - 04 - 2015 30 - 04 - 2015 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು, 
ಮಂಡ್ಯ ಜಿಲ್ಲೆ, ಮಂಡ್ಯ 


(೩೨೧ ) 


೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 


ಭಾಗ ೨ 


25 - 07 - 1955 


24 - 07 - 2015 


31 - 07 - 2015 


30 - 09 - 1955 


29 - 09 - 2015 


30 - 09 - 2015 


ಶ್ರೀ ಜಿ .ಎಸ್.ತಿಮ್ಮಸಿದ್ದಯ್ಯ , 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು, 
ರಾಯಚೂರು ಜಿಲ್ಲೆ, ರಾಯಚೂರು. 
ಶ್ರೀ ಎಸ್. ರಂಗಸ್ವಾಮಿ , 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು, 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 
ಶ್ರೀ ಎಂ . ಮಲ್ಲೇಶಪ್ಪ , 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು, 
ನಿಯೋಜನೆಯಲ್ಲಿ Project Officer ( PAY ), ಬಡತನ 
ನಿರ್ಮೂಲನಾ ನಿರ್ವಹಣಾ ಘಟಕ, ಪೌರಾಡಳಿತ 
ನಿರ್ದೇಶನಾಲಯ, ಬೆಂಗಳೂರು 


04 - 11 - 1955 


03 - 11 - 2015 


30 - 11 - 2015 


ಗ್ರೂಪ್ " ಬಿ " ಅಧಿಕಾರಿಗಳು 


ಶ್ರೀ ಸಿ. ಹೊನ್ನಯ್ಯ , 

01 - 02 -1955 31 - 01 - 2015 31 - 01- 2015 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು , 
ಪುತ್ತೂರು ಉಪ ವಿಭಾಗ, ಪುತ್ತೂರು 
ಶ್ರೀ ಜೆ. ಬಿ . ಧನಂಜಯಮೂರ್ತಿ, 

17 - 03 - 1955 

16 - 03 - 2015 31- 03- 2015 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಧಾರವಾಡ ಉಪ ವಿಭಾಗ , ಧಾರವಾಡ 
ಶ್ರೀ ಭಾವಿಮನಿಕಲ್ಯಾಣರಾವ್, 

06 - 04 - 1955 

05 - 04 - 2015 30 - 04 - 2015 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಬೀದರ್ ಉಪ ವಿಭಾಗ, ಬೀದರ್ 
| ಶ್ರೀ ಶಕೀಲೂರ್ ರೆಹಮಾನ್, 

13 - 06 - 1955 12 - 06 - 2015 | 30 - 06 - 2015 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು 

ಈ ಅಧಿಕಾರಿಗಳಿಂದ ಯಾವುದೇ ಬೇಬಾಕಿ ಸಂದಾಯವಾಗುವಂತಿದ್ದಲ್ಲಿ, ಸದರಿ ಬೇಬಾಕಿಯನ್ನು ಸರ್ಕಾರಕ್ಕೆ ಸಂದಾಯ ಮಾಡುವ ಬಗ್ಗೆ. 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶಕರು ಅಗತ್ಯ ಕ್ರಮ ತೆಗೆದುಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 513 

ಎ.ಎಸ್.ವಿಶ್ವೇಶ್ವರಯ್ಯ , 
S. C. 10 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 175 ಎಲ್ಸಿಎಲ್ 2013 , ಬೆಂಗಳೂರು, ದಿನಾಂಕ: 19ನೇ ನವೆಂಬರ್ , 2014, 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು 1977 ರ ನಿಯಮ 26 ( 2) ರ ಅನ್ವಯ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್. ಸಿ. ನಾಗರಾಜು, ವಕೀಲರು, ಇವರನ್ನು ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ 
ಬರುವಂತೆ ಮೂರು ವರ್ಷದವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಂಡ್ಯ ಜಿಲ್ಲೆಯ ಜಿಲ್ಲಾ 
ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R. 514 

ಜೆ. ಲಕ್ಷ್ಮಣ, 
S . C . 25 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 

ಕಾನೂನು ಇಲಾಖೆ ( ಆಡಳಿತ - 2 ). 


೩೨೩ 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫ , ೨೦೧೪ 

೩೨೩ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಅಪಜೀ 58 ಅಅಸೇ 2014 , ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್ , 2014 . 
ದಿನಾಂಕ: 21 - 04 -2014ರ ಅಧಿಸೂಚನೆ ಸಂಖ್ಯೆ: ಅಪಜೀ 058 ಅಅಸೇ 2014ರ ಅನುಬಂಧ -1ರ ಕ್ರಮ ಸಂಖ್ಯೆ : 57ರ ಕಲಂ 3 ರಲ್ಲಿನ 
ಹುಟ್ಟಿದ ದಿನಾಂಕ 10 - 01 -1954ರ ಬದಲಿಗೆ ದಿನಾಂಕ: 01 -10- 1954 ಎಂದು ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 515 

* ಎಸ್. ಬಾಲಕೃಷ್ಣಯ್ಯ , 
S . C . 50 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 371 ಎಲ್ ಸಿಎಲ್ 2014, ಬೆಂಗಳೂರು, ದಿನಾಂಕ: 14ನೇ ನವೆಂಬರ್, 2014. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು 1977 ರ ನಿಯಮ 23 ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀಮತಿ ಅರ್ಚನಾ ಪಿ.ತಿವಾರಿ, ವಕೀಲರು, ಮನೆ ನಂ .1 -867/33 ಎಫ್/3 ಪೂಜಾಲೋಕ್‌, ವೆಂಕಟೇಶ್ ನಗರ, ಗುಲ್ಬರ್ಗಾ 
ಇವರನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಗುಲ್ಬರ್ಗಾ, ಇಲ್ಲಿ ಖಾಲಿ ಇರುವ ಉಚ್ಚ ನ್ಯಾಯಾಲಯ ಸರ್ಕಾರಿ ಫೀಡರ್ ಹುದ್ದೆಗೆ, ಹುದ್ದೆಯ ಅಧಿಕಾರ 
ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಎರಡು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಎರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 516 

* ಜೆ. ಲಕ್ಷಣ, 
S . C . 25 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) ( ಪ ) , 


ಕಾನೂನು ಇಲಾಖೆ. 


ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ತೋಇ64 ರೇಉನಿ 2014, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್ , 2014. 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 17 ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಜಿ.ವಿ. ಬಸವರಾಜ , ದಾವಣಗೆರೆ ಇವರನ್ನು ಸದರಿ ನಿಗಮದ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 18 ತಿಂಗಳ 
ಅವಧಿಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಬಿ . ವಿಜಯಕುಮಾರ್ , 
P . R . 517 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ತೋಟಗಾರಿಕೆ ಇಲಾಖೆ (ರೇಷೆ). 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 219 ಅಪಸೇ 2014 , ಬೆಂಗಳೂರು, ದಿನಾಂಕ: 18ನೇ ನವೆಂಬರ್, 2014, 
ರಾಜ್ಯ ಅರಣ್ಯ ಸೇವೆಗೆ ಸೇರಿದ ಈ ಕೆಳಕಂಡ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಆಡಳಿತಾಧಿಕಾರಿ ಅವರ ಹೆಸರಿನ ಮುಂದೆ 
ನಮೂದಿಸಿದ ದಿನಾಂಕಗಳಂದು ವಯೋಮಿತಿಯನ್ನು ಪೂರೈಸುವುದರಿಂದ, ಅವರುಗಳಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿಗಳಿದ್ದಲ್ಲಿ ಅದನ್ನು ಅವರುಗಳ 
ನಿವೃತ್ತಿ ಸೌಲಭ್ಯಗಳಿಂದ ಕಡಿತಗೊಳಿಸುವ ಷರತ್ತಿಗೊಳಪಟ್ಟು, ಸದರಿ ಅಧಿಕಾರಿಗಳಿಗೆ ಅವರುಗಳ ಹೆಸರಿನ ಮುಂದೆ ನಮೂದಿಸಿದ ದಿನಾಂಕದಿಂದ, 
ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 

ಸರ್ಕಾರದಿಂದ ಮುಂದಿನ ಸ್ಪಷ್ಟ ಆದೇಶ ಬರುವವರೆಗೆ ಕೆಳಕಂಡ ನಿವೃತ್ತ ಅಧಿಕಾರಿಗಳಿಗೆ ತಾತ್ಕಾಲಿಕ ಪಿಂಚಣಿಯನ್ನು ( Provisional Pension) 
ಮಾತ್ರ ಬಿಡುಗಡೆಗೊಳಿಸಲು ಮಹಾಲೇಖಪಾಲರು ಕ್ರಮ ವಹಿಸುವುದು. 


R . N .I. No. KARBIL /2001/47147 POSTAL REGN . No. RNP /KA /BGS/2202 /2014 - 16 

Licensed to post without prepayment WPP No. 297 
೩೨೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೫, ೨೦೧೪ 


ಭಾಗ ೨ 


ಅಧಿಕಾರಿಯ ಹೆಸರು 


ಕ್ರ. ಸಂ . 


ಪದನಾಮ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 


ಶ್ರೀಯುತರು 


Syeed Ahmed Khan 


15 - 01 - 1955 


31 - 01 - 2015 


Assistant Conservator 
of Forests (Rule 32) 


Hanumnatharayappa H 


Administrative Officer 


01 - 02 - 1955 


31 - 01 - 2015 


ಕರ್ನಾಪಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್.ಬಾಲಕೃಷ್ಣಯ್ಯ , 
P . R . 518 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಒಣ 336 ಪಿಪಿಇ 2014 , ಬೆಂಗಳೂರು, ದಿನಾಂಕ: 12ನೇ ನವೆಂಬರ್ , 2014. 
ಶ್ರೀ ಮಹಂತಪ್ಪ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ ಅಧಿಕ ಸಿಜೆ ಮತ್ತು ಸಿಜೆಎಂ ನ್ಯಾಯಾಲಯ, ಮೈಸೂರು ಇವರಿಗೆ 
ಜೈಷ್ಣತೆಯಲ್ಲಿ ಅವರಿಗಿಂತ ಕಿರಿಯ ಅಧಿಕಾರಿಯಾದ ಶ್ರೀ ಶ್ರೀಶೈಲ ಶಿವಪ್ಪ ಲೋಕೂರ್, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು ಇವರಿಗೆ ಮುಂಬಡ್ತಿ 
ನೀಡಿದ ಅಧಿಸೂಚನೆ ಸಂಖ್ಯೆ: ಒಣ 360 ಪಿಪಿಇ 2010, ದಿನಾಂಕ: 04 -11- 2011ರ ರೂ .18150 -26925ರ ವೇತನ ಶ್ರೇಣಿಯಲ್ಲಿ ಕಿರಿಯ ಅಧಿಕಾರಿಯು 
ವರದಿ ಮಾಡಿಕೊಂಡ ದಿನಾಂಕದಿಂದ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ( ಆರ್‌ಪಿಪಿಪಿ) 1978ರ ನಿಯಮ 2(1) ( ಎ) ರನ್ವಯ 
ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡಿ, ಐಪಿಸಿ ಕಲಂ 373ರ( ಅತ್ಯಾಚಾರ) ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸುವ ಸಲುವಾಗಿ 
ಸ್ಥಾಪಿತವಾಗಿರುವ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ( ವಿಶೇಷ ನ್ಯಾಯಾಲಯ ) ಕ್ಕೆ ಹೊಂದಿಕೊಂಡಂತೆ 7ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ , ಮೈಸೂರು ಇಲ್ಲಿ ಖಾಲಿ ಇರುವ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ, 
P . R , 519 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ). 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


